ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 11276 (1424) 
ಮಾನ್ಯ ಸದಸ್ಯರೆ ಹೆಸರು ಶ್ರೀಮತಿ'ಎಸ್‌. ವೀಣಾ ಅಚ್ಚಯ್ಯ 
ಉತ್ತರಿಸಬೇಕಾದ ದಿನಾಂಕ 23/09/2021 
ಉತ್ತರಿಸುವವರು ಮಾನ್ಯ ಕಾರ್ಮಿಕ ಸಚಿವರು 
3 ಕ 
ಸಂ. ಕ ತನ 
f ಅ) ಕೊಡಗು" ಜಿಲ್ಲಯಲ್ಲಿ, ಕಳೆದ ಎರಡು ಕರ್ನಾಟಕ ಕಟ್ಟಡ ಮತ್ತು ಇತರೆ 'ನಿರ್ಮಾಣ 
ವರ್ಷಗಳಿಂದ -  ಕೋವಿಡ್‌ನಿಂದಾಗಿ | ಕಾರ್ಮಿಕರ ' ಕಲ್ಯಾಣ ಮಂಡಳಿಯ ವತಿಯಿಂದ 
ಸಂಕಷ್ಟಕ್ಕೊಳಗಾಗಿರುವ ಎಷ್ಟು ಜನ ಕೋವಿಡ್‌-19ರ ಒಂದನೇ ಮತ್ತು ' ಎರಡನೇ 
| ಕಾರ್ಮಿಕರಿಗೆ ಇಲಾಖೆ ಮೂಲಕ | ಅಲೆಯಿಂದಾಗಿ ಸಂಕಷ್ಪಕ್ಕೊಳಗಾದ ನೋಂದಾಯಿತ ಕಟ್ಟಡ 
| ಇದುವರೆಗೆ ನೆರವು ಒದಗಿಸಲಾಗಿದೆ; ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಒಂದು ಬಾರಿ 
ಸಹಾಯ ಧನ ನೀಡಿರುವ ವಿವರ ಈ ಕೆಳಗಿನಂತಿದೆ: 
ತಲಾ ನೋಂದಾಯಿತ ಸಹಾಯ ಧನ 
ಫಲಾನುಭವಿಗಳಿಗೆ ಪಡೆದ 
ವರ್ಷ ವಿತರಿಸಿದ ಮೊತ್ತ ಫಲಾನುಭವಿಗಳ 
(ರೂ. ಗಳಲ್ಲಿ) ಸಂಖ್ಯೆ" 
TIT ರೂ.000 1727 
77 ತೂ.3000 5782 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
ಭದ್ರತಾ ಮಂಡಳಿ:- 
ರಾಜ್ಯ ಸರ್ಕಾರವು ಕೋವಿಡ್‌-19 ರಿಂದ 
ಸಂಕಷ ಸಕ್ಕೊಳಗಾದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ 
ಠಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭೆದಕಾ 
ಮಂಡಳಿ ಮೂಲಕ ಪರಿಹಾರ ವಿತರಿಸಲು ಕ್ರಮ 
ಕೈಗೊಂಡಿದ್ದು ಕೊಡಗು ಜಿಲ್ಲೆಗೆ ಸಂಬಂಧಿಸಿದ ಮಾಹಿತಿ ಈ 
ಕೆಳಕಂಡಂತಿದೆ. } 
ಕೋವಿಡ್‌-19ರ ವಿಶೇಷ ಪ್ಯಾಕೇಜ್‌:- 
> ಕೋವಿಡ್‌-19ರ 2020ನೇ ವರ್ಷದ ಮೊದಲನೆ 
ಅಲೆಯ ಲಾಕ್‌ಡೌನ್‌ ಕಾರಣ ಸಂಕಷ್ಟಕ್ಕೊಳಗಾದ 
ಅಗಸ ಮತ್ತು ಕೌರಿಕ ವೃತ್ತಿ ಸ 
1,41,602" ಅಸಂಘಟಿತ ಕಾರ್ಮಿಕರಿಂದ ಒಂದು 'ಬಾರಿ 
ರೂ.5000/-ಗಳ ನೆರವನ್ನು ಕೋರಿ ಅರ್ಜಿ 
ಸ್ಫೀಕರಿಸಲಾಗಿದ್ದು, ಈವರೆಗೆ 119462 ಒಟ್ಟು 
ಶೊ.59. $2 ಹೋಟಿಗಳ ಪರಿಹಾರವನ್ನು ನೀಡಲಾಗಿದೆ. 
ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ "633 ಅಗಸರು 


ವ್‌ 


ಮತ್ತು ಕೌರಿಕರಿಂದ ಅರ್ಜಿಗಳನ್ನು ಸ್ಪೀಕರಿಸಲೆಗಿದ್ದು, 
577 ಅರ್ಹ ಕಾರ್ಮಿಕರಿಗೆ ಒಟ್ಟು ರೂ. 28.85 ಲಕ್ಷ 
ನೆರವನ್ನು ವಿತರಿಸಲಾಗಿದೆ. 

» ಕೋವಿಡ್‌-19ರ 2021ನೇ ವರ್ಷದ ಎರಡನೇ 
ಅಲೆಯ ಲಾಕ್‌ಡೌನ್‌ ಕಾರಣ ಸಂಕಷ್ಪಕ್ಕೊಳಗಾದ 11 
ಪರ್ಗಗಳಾದ ಅಸಂಘಟಿತ ಕಾರ್ಮಿಕರಾದ ಅಗಸರು, 
ಕೌರಿಕರು. ಗೃಹಕಾರ್ಮಿಕರು, ಟೈಲರ್‌ಗಳು, ಮೆಕ್ಯಾನಿಕ್‌. 
3೦ದಿ ಆಯುವವರು, ಹಮಾಲರು, ಅಕ್ಕಸಾಲಿಗರು, 
ಕಮ್ಮಾರರು, ಕುಂಬಾರರು ಹಾಗೂ ಭಟ್ಟಿ ಕಾರ್ಮಿಕರ 
ವೃತ್ತಿ ನಿರ್ವಹಿಸುತ್ತಿರುವ 18,23,445 ಕಾರ್ಮಿಕರು 
ರೂ.2,000/-ಗಳ ನೆರವನ್ನು ಕೋರಿ ಅರ್ಜಿಯನ್ನು 
ಸಲ್ಲಿಸಿದ್ದು, 2,14,731 ಕಾರ್ಮಿಕರಿಗೆ ತ 
ರೂ.2,000/-ಗಳಂತೆ ಒಟ್ಟು ರೂ.42.95 ಕೋಟಿಗಳ 
ನೆರವನ್ನು ಪಾವತಿಸಲಾಗಿದೆ. ಕೊಡಗು ಜಿಲ್ಲೆಗೆ 
ಸಂಬಂದಿಸಿದಂತೆ 3,792 ಕಾರ್ಮಿಕರಿಂದ 
ಅರ್ಜಿಯನ್ನು ಸ್ವೀಕರಿಸಲಾಗಿದ್ದು. 2,544 ಕಾರ್ಮಿಕರಿಗೆ 
ತಲಾ ರೂ.2'000/-ಗಳಂತೆ” ಒಟ್ಟು ರೂ.50.88 
ಲಕ್ಷಗಳನ್ನು ವಿತರಿಸಲಾಗಿದೆ. 

> ಉಳಿದ ಕಾರ್ಮಿಕರ ಅರ್ಜಿಗಳನ್ನು 
ಪರಿಶೀಲಿಸಲಾಗುತ್ತಿದ್ದು, ಪರಿಶೀಲನೆ ನಂತರ ಎಲ್ಲಾ, 
ಅರ್ಹ ಕಾರ್ಮಿಕರಿಗೂ ಪರಿಹಾರ ಧನವನ್ನು: 
ವಿತರಿಸಲಾಗುವುದು. 


pe 


ಆ) 


ಜಿಲ್ಲೆಯಲ್ಲಿ, ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ 
ಇದುವರೆಗೆ "ಇಲಾಖೆ ಮೂಲಕ 
ಒದಗಿಸಲಾಗಿರುವ ಸೌಲಭ್ಯ, ನೆರವು 


|] ಹಾಗೂ ಸಹಾಯಗಳ ವಿವರಗಳೇನು; 


ಕೊಡೆಗು ಜಿಲ್ಲೆಯಲ್ಲಿ ಸಂಕಷ್ಟದಲ್ಲಿರುವ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕೋವಿಡ್‌ ಒಂದನೇ 
ಅಲೆಯಲ್ಲಿ 4.000 ಆಹಾರ ಕಿಟ್‌ಗಳನ್ನು ಮತ್ತು 
ಕೋವಿಡ್‌-19 ರ ಎರಡನೇ ಅಲೆಯಲ್ಲಿ 6,000 ಸುರಕ್ಷಾ 
ಕಿಟ್‌ಗಳನ್ನು ವಿತರಿಸಲಾಗಿದೆ. 

ಕೋವಿಡ್‌-19ರ ಎರಡನೇ ಅಲೆಯಲ್ಲಿ ಅಸಂಘಟಿತ 
ಕಾರ್ಮಿಕರಿಗೆ 2000 ಆಹಾರ ಕಿಟ್‌ಗಳನ್ನು ವಿತರಿಸ ಲಾಗಿದೆ, 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ನೀಡಲಾದ 
ಇತರೆ ಸೌಲಭ್ಯಗಳು ಈ ಕೆಳಕಂಡಂತಿದೆ. 

» ಕೋವಿಡ್‌-19 ರಿಂದ ರಕ್ಷಣೆ ಪಡೆಯಲು ಸುರಕ್ಷತಾ 
ಸಾಮಗಿಗಳು, ಕಾರ್ಮಿಕರಲ್ಲಿ ಅರಿವು ಮೂಡಿಸಲು 
ಮತ್ತು ಸಂವಹನ ಚಟುವಟಿಕೆಗಳಿಗಾಗಿ ಕೊಡಗು 
ಜಿಲ್ಲೆಯು ಸೇರಿದಂತೆ ಎಲ್ಲಾ ಜಿಲ್ಲಾ ಕಾರ್ಮಿಕ 
ಅಧಿಕಾರಿಗಳಿಗೆ ತಲಾ ರೂ.5 ಲಕ್ಷಗಳಂತೆ 41 ಜಿಲ್ಲಾ 
ಕಾರ್ಮಿಕ ಅಧಿಕಾರಿಗಳಿಗೆ - ಒಟ್ಟು ರೂ.205 
ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. 


er ಲ ಮಿ 


ನ 
» ಕೊಡಗು ಜಿಲ್ಲೆಯು ಸೇರಿದಂತೆ ರಾಜ್ಯದ ಎಲ್ಲಾ 
ಜಿಲ್ಲೆಗಳಲ್ಲಿ ಸಂಕಷ್ಟಕ್ಕೊಳಗಾದ ಅಸಂಘಟಿತ ಪಲಯಕ್ಕೆ 
ಸೇರಿದ ಎಲ್ಲಾ ವಲಸೆ ಕಾರ್ಮಿಕರನ್ನು (ಕಟ್ಟಡ ಹಾಗೂ 
ಇತರೆ ನಿರ್ಮಾಣ ಕಾರ್ಮಿಕರನ್ನು ಹೊರತುಪಡಿಸಿ) 
ಗುರುತಿಸಿ, ಸಿದ್ದಪಡಿಸಿದ ಆಹಾರ ಹಾಗೂ ಪಡಿತರ 
ಕಿಟ್‌ ಅನ್ನು ವಿತರಿಸಲು ತಗಲಿರಬಹುದಾದ 

- ಅಂದಾಜು ವೆಚ್ಚ ರೂ. 5.00 ಕೋಟಿ (ಐದು ಕೋಟಿ 

| ರೂಪಾಯಿಗಳು ಮಾತುಗಳನ್ನು ಕರ್ನಾಟಕ ರಾಜ್ಯ 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಠಾ 
ಮಂಡಳಿಯ ವತಿಯಿಂದ ಕರ್ನಾಟಕ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ 


ಮರುಪಾವತಠಿಸಲಾಗಿದೆ. . 


ಇ) | ಜಿಲ್ಲೆಯಲ್ಲಿ, ವಿದ್ಯಾಭ್ಯಾಸ ಮಾಡುತ್ತಿರುವ ಕರ್ನಾಟಕ ಕಟ್ಟಡ ಮತ್ತು ಇತರೆ `' ನಿರ್ಮಾಣ 
' [ಕಾರ್ಮಿಕರ ಮಕ್ಕಳು ಕೋವಿಡ್‌ನಿಂದಾಗಿ | ಕಾರ್ಮಿಕರ, ಕಲ್ಯಾಣ ಮಂಡಳಿವತಿಯಿಂದ ಕೊಡಗು 
ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿದ್ದು, | ಜಿಲ್ಲೆಯಲ್ಲಿ ನೋಂದಾಯಿತ ಪಲಾನುಭವಿಗಳ .ಮಕ್ಕಳಿಗೆ 
ಆ ಮಕ್ಕಳ ನೆರವಿಗಾಗಿ ಇಲಾಖೆ ಏನು | ಶೈಕ್ಷಣಿಕ ಸಹಾಯ ಧನ ವಿತರಿಸಿರುವ ವಿವರ ಈ 


ಕ್ರಮ ಕೈಗೊಂಡಿದೆ? ಕೆಳಗಿನಂತಿದೆ. 


ವರ್ಷ ಸಂಖ್ಯೆ ಶೈಕ್ಷ ಣಿಕ ಸಹಾಯ 
. | ಧನ ನೀಡಿರುವ ಮೊತ್ತ 
| (ರೂ.ಗಳಲ್ಲಿ) 
2019-20 323 25,19,000-00 | | 
2020-21 266 3798,000-00 
2021-22 34) |. 41,24,000-00 


ಕಾಅ 423 ಎಲ್‌ ಇಟಿ 2021 


(ಅರಚ್ಛೆಲ್‌ ವರಾಮ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


